(ಈ) 


ಕರ್ನಾಟಿಕ ಸರ್ಕಾರ 
(ಕೃಷಿ ಇಲಾಖೆ) 
ಕೃಷಿ ಆಯುಕ್ತರ ಕಾರ್ಯಾಲಯ, ನ೦.01, ಶೇಷಾದ್ರಿ ರಸ್ತೆ, ಬೆಂಗಳೂರು-01. 
ಸಂಖ್ಯೆ:ಜಕ್ಸನಿ(ಬೆಿ)/LAQ-366/2024-25 ದಿನಾ೦ಕ:18.07.2024 
ರವರಿಗೆ, 
ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, - 
ಬಹುಮಹಡಿ ಕಟ್ಟಡ, 
ಬೆ೦ಗಳೂರು. 
ಮಾನ್ಯರೇ, 


ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಷಡಕ್ಷರಿ ಕೆ 
(ತಿಪಟೂರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ;366 ಗೆ 
ಉತ್ತರಿಸುವ ಕುರಿತು. 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ 
ಸದಸ್ಯರಾದ ಶ್ರೀ ಷಡಕ್ಷರಿ ಕೆ. (ತಿಪಟೂರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 
ಸ೦ಖ್ಯೆ:366 ಗೆ ಮಾಹಿತಿ ಸಿದ್ಧಪಡಿಸಿ ಈ ಪತ್ರದೊಂದಿಗೆ ಲಗತ್ತಿಸಿ ಸಲ್ಲಿಸಲಾಗಿದೆ. 


ಕರ್ನಾಟಕ ವಿಧಾನಸಭೆ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸ೦ಖ್ಯೆ 366 | 
ಪ್ರಶ್ನೆ ಕೇಳಿರುವ ವಿಧಾನಸಭೆಯ ಶ್ರೀ ಷಡಕ್ಷರಿ. ಕೆ ತಿಪಟೂರು) | 
ಸದಸ್ಯರು 

ಉತ್ತರ ನೀಡುವ ಸಚಿವರು ಮಾನ್ಯ ಕೃಷಿ ಸಚಿವರು 

ಉತ್ತರಿಸಬೇಕಾದ ದಿನಾ೦ಕ 24.07.2024 * 


ವಿಷಯ: ಬೆಳೆ ವಿಮೆ 

ಸ್‌ ಪ್ರಶ್ನೆ 
ರಾಜ್ಯದ ರೈತರಿಗೆ ಬೆಳೆ 

ಆಗ ವಿಮೆ ಬಗ್ಗೆ ಸಂಪೂರ್ಣ 
ಮಾಹಿತಿ ನೀಡುವ 
ಕಾರ್ಯಕ್ರಮ 
ಜಾರಿಯಲ್ಲಿದೆಯೇ; 
ಹಾಗಿದ್ದಲ್ಲಿ, ಈ ಬಗ್ಗೆ 
ಸರ್ಕಾರ ಯಾವ 
ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡಿದೆ; 


ಉತ್ತರ 


ರಾಜ್ಯದ ರೈತರಿಗೆ ಬೆಳೆ ವಿಮೆ ಬಗ್ಗೆ ಮಾಹಿತಿ 
ನೀಡುವ ಕಾರ್ಯಕ್ರಮ ಜಾರಿಯಲ್ಲಿದೆ. 

ಕರ್ನಾಟಿಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ 
ಫಸಲ್‌ ಬಿಮಾ ಯೋಜನೆಯ ಸೌಲಭ್ಯವನ್ನು 
ರಾಜ್ಯದ ಎಲ್ಲಾ ರೈತರಿಗೆ ತಲುಪಿಸಲು, ಸರ್ಕಾರವು 
ಸ್ಥಳೀಯ ಮತ್ತು ರಾಜ್ಯ ಪ್ರಮುಖ ದಿನಪತಿಕೆಗಳಲ್ಲಿ 
ಜಾಹಿರಾತು, ಭಿತ್ತಿಪತ್ರಗಳು/ಕರಪತ್ರಗಳ ವಿತರಣೆ, 
ತರಬೇತಿಗಳನ್ನು ನೀಡುವ ಮುಖೇನ, ಸಮೂಹ 
ಮಾಧ್ಯಮಗಳ ಮೂಲಕ, ಜನಸ್ಪ೦ದನ/ ಗ್ರಾಮ 
ಸಭೆಗಳಲ್ಲಿ ಜಾಗೃತಿ ಮೂಡಿಸಲಾಗ್ಯತ್ತಿದೆ ಹಾಗೂ 


ವಿಮಾ ಸಂಸ್ಥೆಗಳಿಂದಲೂ ಸಹ ಸಮೂಹ 
ಮಾಧ್ಯಮಗಳ ಮೂಲಕ ಹೆಚ್ಚಿನ ಪ್ರಚಾರ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅರಿವು 
ಮೂಡಿಸಲಾಗುತ್ತಿದೆ. 


ದೂರದರ್ಶನ ಮತ್ತು ಆಕಾಶವಾಣಿ ಮೂಲಕ 
ರಾಜ್ಯ ಹಾಗೂ ಜಿಲ್ಲಾ ಮಟ್ಟಗಳಲ್ಲಿಯೂ ಸಹ 
ಎಲ್ಲಾ ಹಂಗಾಮಿನ ಪ್ರಾರಂಭದಲ್ಲಿ ಬೆಳೆ ವಿಮೆ 
ಯೋಜನೆಯ ಪರಿಚಯ ಮತ್ತು ನೋಂದಣಿ ಕುರಿತು 
ಮಾಹಿತಿಯನ್ನು ನೀಡಲಾಗುತ್ತಿದೆ. 


2021-22 ನೇ ಸಾಲಿನಿಂದ ಪ್ರತಿ ವರ್ಷ, ಪ್ರತಿ 
ಹಂಗಾಮು ಪ್ರಾರಂಭದಲ್ಲಿ “Crop Insurance Week” 
ಎಂದು ಎಲ್ಲಾ ಜಿಲ್ಲೆಗಳಲ್ಲಿ. ಯೋಜನೆಯ 


ಆ) 


ಅನುಷ್ಠಾನದ ಸಹಭಾಗಿದಾರರೊಂದಿಗೆ ಬೆಳೆ ವಿಮೆ 
ನೋಂದಣಿ ಕುರಿತು ಭಿತ್ತಿಪತ್ರಗಳು. ಮತ್ತು 
ಕರಪತ್ರಗಳ ವಿತರಣೆ. ಮಾಡುವ ಮೂಲಕ ರೈತರಿಗೆ 
ವ್ಯಾಪಕವಾಗಿ ಅರಿವು ಮೂಡಿಸಲಾಗುತ್ತಿದೆ. 


ರೈತರ ಸ್ವಯಂಪ್ರೇರಿತ ಭಾಗವಹಿಸುವಿಕೆಯನ್ನು 
ಪ್ರೋತ್ಸಾಹಿಸಲು “ನನ್ನ ಪಾಲಿಸಿ ನನ್ನ ಕೈಯಲ್ಲಿ” 
ಎಂಬ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ. ಇದರ 
ಅಡಿಯಲ್ಲಿ ಬೆಳೆ. ವಿಮೆ. ಯೋಜನೆಯಡಿ 
ನೋಂದಾಯಿಸಿಕೊಂಡ ರೈತರ ಮನೆ ಬಾಗಿಲಿಗೆ 
ವಿಮಾ ಸಂಸ್ಥೆಯ ಪ್ರತಿನಿಧಿಗಳಿಂದ ಪಾಲಿಸಿಯನ್ನು 
ವಿತರಣೆ ಮಾಡುವ ಮೂಲಕ ಬೆಳೆ ವಿಮೆ ಕುರಿತು 


ಮಾಹಿತಿ ನೀಡಲಾಗುತ್ತಿದೆ. 


2023-24ನೇ ಸಾಲಿನಲ್ಲಿ 


ಬೆಳೆ ವಿಮೆ ಮಾಡಿಸಿದ 
ರಾಜ್ಯದ ರೈತರ ಸಂಖ್ಯೆ 
ಎಷ್ಟು ಹಾಗೂ ಬೆಳೆ ವಿಮೆ 
ಸೌಲಭ್ಯ ಪಡೆದ ರೈತರ 
ಸಂಖ್ಯೆ ಎಷ್ಟು? 


ರಾಜ್ಯದಲ್ಲಿ 2023-24ನೇ ಸಾಲಿನಲ್ಲಿ ಬೆಳೆ ವಿಮೆ 
ಮಾಡಿಸಿದ ರೈತರ ಹಾಗೂ ಬೆಳೆ ವಿಮೆ ಸೌಲಭ್ಯ 
ಪಡೆದ ರೈತರ ಸಂಖ್ಯೆಯ ವಿವರ ಈ ಕೆಳಕಂಡಂತಿದೆ: 


ಬೆಳೆ ವಿಮೆಗೆ ಬೆಳೆ ವಿಮೆ 
ನೋಂದಣಿಯಾದ | ಸೌಲಭ್ಯ ಪಡೆದ 
ರೈತರ ಸಂಖ್ಯೆ ರೈತರ ಸ೦ಖ್ಯೆ 


5,88,374 1,35,724 


|__25,03,213 16,76,767 


ಕೃಷಿ | 
ka 


